ಕತೆಗಳ ಮೂಲಕ ವಿಜ್ಞಾನವನ್ನು ಮಾನವೀಯಗೊಳಿಸುವುದು 


ವೀಣಾ ಪ್ರಸಾದ್‌ 


ತರಗತಿ ಕೊಠಡಿಯಲ್ಲ ಶಿಕ್ಷಕರು ಏಕಕಾಲದಲ್ಲ ಅನೇಕ ವಿಧದ 
ವ್ಯಕ್ತಿತ್ತಗಳೊಂದಿಗೆ  ವ್ಯವಹರಿಸಬೇಕಾಗುತ್ತದೆ. ಅದರಲ್ಲೂ 
ನಿರ್ದಿಷ್ಟವಾಗಿ ವಿಜ್ಞಾನದ ತರಗತಿಯೊಂದರಲ್ಲ ಎದುರಾಗುವ 
ಸವಾಲುಗಳು ಅನನ್ಯವಾಗಿರುತ್ತವೆ. ಕೆಲವು ವಿದ್ಯಾರ್ಥಿಗಳು 
ವಿಜ್ಞಾನದಲ್ಲ ಅದಾಗಲೇ ಒಲವು ಮೂಡಿಸಿಕೊಂಡಿರುತ್ತಾರೆ ಮತ್ತು 
ಪಠ್ಯಕ್ರಮದಿಂದ ಸಿಗುವ ಎಲ್ಲಾ ಜ್ಞಾನವನ್ನೂ ಬಾಚಿಕೊಳ್ಳಲು 
ಉತ್ಸುಕರಾಗಿರುತ್ತಾರೆ. ಕೆಲವರು ಮಾನವೀಯ ವಿಭಾಗದ 
ವಿಷಯಗಳಲ್ಲ ಆಸಕ್ತರಾಗಿರುತ್ತಾರೆ, ಅವರಿಗೆ ವೈಜ್ಞಾನಿಕ 
ಸತ್ಯಗಳು ಮತ್ತು ಅಂಕಿಅಂಶಗಳು ಬೇಸರವನ್ನುಂಟು 
ಮಾಡಬಹುದು. ಮತ್ತೆ ಕೆಲವರು ಕಆಯಲು ಆಸಕ್ಷರಿದ್ದರೂ 
ಚಂಚಲಚಿತ್ತರಿರುತ್ತಾರೆ ಹಾಗೂ ಕೆಲವರು ತರಗತಿಗೆ ಬರುವ 
ಮೊದಲೇ ವೈಜ್ಞಾನಿಕ ಪರಿಕಲ್ಪನೆಗಳನ್ನು ಕಅತುಬಣ್ಟರುತ್ತಾರೆ. 
ಅವರಿಗೆ ಕಅತದ್ದನ್ನೆ ಕಅಯಲು ಬೇಸರವಾಗಬಹುದು. 


ಒಬ್ಬ ವಿಜ್ಞಾನ ಲೇಖಕಿಯಾಗಿ ಒಂದು ವೈಜ್ಞಾನಿಕ 
ಪರಿಕಲ್ಪನೆಯನ್ನು ವಿವರಿಸುವಾಗ ಕತೆಗಳನ್ನು ಬಳಸಿ- 
ಕೊಳ್ಳುವುದರಿಂದ. ಹಾಗೂ ವಿಜ್ಞಾನಿಗಳು ಆ ಪರಿಕಲ್ಪನೆಯನ್ನು 
ಹೇಗೆ ರೂಪಿಸಿದರು ಎನ್ನುವುದನ್ನು ಕುರಿತ ಇತಿಹಾಸವನ್ನು ಸಹಾ 
ಬಳಸಿಕೊಳ್ಳುವುದರಿಂದ ಪ್ಟತಃ ಲೇಖಕರಿಗೂ. ಮತ್ತು ಅದರ 
ಓದುಗರಿಗೂ ಉತ್ತಮ ಅನುಭವ ಸಿಗುತ್ತದೆ ಎನ್ನುವುದು ನನ್ನ 
ಗಮನಕ್ಕೆ ಬಂದಿದೆ. ಅದನ್ನೇ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಗೂ 
ಅನ್ಹಯಿಸಬಹುದು. ರಂಜಕದ (phosphorus) 
ಉದಾಹರಣೆಯನ್ನೇ ತೆಗೆದುಕೊಳ್ಳ. ವಿಜ್ಞಾನ ಪುಸ್ತಕವು ಅದರ 
ಪರಮಾಣು ಸಂಖ್ಯೆ. ಅದನ್ನು ಕಂಡು ಹಿಡಿದವರು ಯಾರು ಮತ್ತು 
ಯಾವಾಗ ಕಂಡುಹಿಡಿದರು ಮತ್ತು ಅದರ ಮುಖ್ಯ 
ಉಪಯೋಗಗಳು ಹಾಗೂ ಪ್ರತಿಕ್ರಿಯೆಗಳನ್ನೊಳಗೊಂಡ ಕೆಲವು 
ಸತ್ಯವಾದ ವಿವರಗಳನ್ನು ನೀಡಬಹುದು. ಆದರೆ ಅದನ್ನು ಹೇಗೆ 
ಕಂಡುಹಿಡಿಯಲಾಯುತು ಎನ್ನುವುದನ್ನು ಕತೆಯ ರೂಪದಲ್ಲಿ 
ಹೇದರೆ ಹೇಗಿರುತ್ತದೆ ಎಂದು ಯೋಚಿಸಿ. 


ಹೆನ್ನಿಗ್‌ ಬ್ರಾಂಡ್‌ (ಗಗ; Brand) ಎನ್ನುವ ರಸಾಯನ- 
ಶಾಸ್ತ್ರಜ್ಞನು ತನ್ನ ಪ್ರಯೋಗಾಲಯದಲ್ಲ ಚಿನ್ನವನ್ನು 
ತಯಾರಿಸಲು ಬಹಳ ಪ್ರಯತ್ನಪಡುತ್ತಿದ್ದ. ಆ ಪ್ರಯತ್ನದ 
ಭಾಗವಾಗಿ ಅವನು "ತತ್ವಶಾಸ್ತಜ್ಞನ ಕಲ್ಲ'ನ್ನು (philosopher's 
stone) ಹುಡುಕುವ ಯತ್ನದಲ್ಲದ್ದ. ಹಲವು ಪ್ರಯೋಗಗಳನ್ನು 
ನಡೆಸಿ ವಿಫಲನಾದ ಮೇಲೆ ಅವನಿಗೆ ಮೂತ್ರವನ್ನು ಕುದಿಸುತ್ತ 
ಇದ್ದರೆ ಅದು ಚಿನ್ನವಾಗಿ ಬದಲಾಗಬಹುದು ಎಂಬ ವಿಲಕ್ಷಣ 


ಚಿಂತನೆ ಹೊಳೆಯಿತು (ಅದರ ಬಣ್ಣದಿಂದಾಗಿ ಈ ಯೋಚನೆ 


ಅವನಿಗೆ ಹೊಳೆದಿರಬಹುದೇನೋ). ಅದರ ಪ್ರಕಾರ ಅವನು 
ಹಲವು ಪಾತ್ರೆಗಳಲ್ಲ ಮೂತ್ರವನ್ನು ಕುದಿಯಲು ಇಟ್ಟ. ಬಹಳ 
ಹೊತ್ತಿನವರೆಗೆ ಕುದಿಸಿದ ನಂತರ ಮೂತ್ರದ ದ್ರವಾಂಶವು 
ಪೂರ್ತಿಯಾಗಿ  ಆವಿಯಾಲಯುತು. ನಂತರ ಪಾತ್ರೆಯಲ್ಲ 
ಮೇಣದಂತಹ ಪದಾರ್ಥವೊಂದು ಉಳದುಕೊಂಡಿತ್ತು. ಅದನ್ನು 
ಗಾಳಆಗೆ ಬಟ್ಹಾಗ ಅಕಸ್ಕಾತ್ತಾಗಿ ಅದು ಹೊತ್ತಿ ಉರಿಯಿತು. ಅದೇ 
ಮುಂದೆ ರಂಜಕವೆಂದು ಕರೆಯಲ್ಪಟ್ಟತು. ಇಂಗ್ಲೀಷಿನಲ್ಲ ಅದಕ್ಕೆ 
ಫಾಫ್ಟರಸ್‌ ಎನ್ನುತ್ತಾರೆ. ದ್ರೀಕ್‌ ಭಾಷೆಯಲ್ಲ ಅದರ ಅರ್ಥ 
'ಬೆಳಕನ್ನು ಕೊಡುವ' ಪದಾರ್ಥ ಎಂದಾಗುತ್ತದೆ. ಹೀಗೆ ಹೆನ್ನಿಗ್‌ 
ಬ್ರಾಂಡ್‌ ಈ ಧಾತುವನ್ನು ಮೊದಲ ಬಾರಿ ಕಂಡುಹಿಡಿದವನು 
ಎಂಬ ಕೀರ್ತಿಗೆ ಪಾತ್ರನಾದ. 


ಈ ಕತೆ ನನಗೆ ಬಹಳ ಕಾರಣಗಳಗೆ ಇಷ್ಟವಾಗುತ್ತದೆ. 
ಮೊದಲನೆಯದಾಗಿ,  ಧಾತುಪೊಂದರ ಪರಿಕಲ್ಪನೆಯನ್ನು 
ಕಅಸುವ ಮೊದಲು ಮಕ್ಕಳ ಗಮನವನ್ನು ಹಿಡಿದಿಡಲು ಇದು 
ಒಂದು ಉತ್ತಮ ವಿಧಾನವಾಗಿದೆ. ಅವರ ಆಸಕ್ತಿ ಅದಾಗಲೇ 
ಕೆರಳರುತ್ತದೆ. ಅವರ ಮನಸ್ಸಿನ ತುಂಬಾ ಪ್ರಶ್ನೆಗಳೆದ್ದಿರುತ್ತವೆ: 
ಧಾತುವೆಂದರೆ (€ೇmnt) ಏನು? ಅದನ್ನು ಹೇಗೆ 
ಅನ್ನೇಷಿಸುತ್ತಾರೆ? ಅದನ್ನು ಪ್ರತ್ಯೇಕಿಸುವ ವಿಧಾನಗಳನ್ನು 
ವಿಜ್ಞಾನಿಗಳು ಹೇಗೆ ಬಲ್ಲರು? ಈ ವಿಧಾನಗಳನ್ನು ಯಾವುದೋ 
ನಿರ್ದಿಷ್ಠ ಧಾತುವನ್ನು ಪ್ರತ್ಯೇಕಿಸುವ ಉದ್ದೇಶದಿಂದಲೇ 
ಸಿದ್ಧಪಡಿಸಿದ್ದರೆ? ಹಾಗೆ ಪ್ರತ್ಯೇಕಿಸಿದ ನಂತರ ಪ್ರತ್ಯೇಕಿಸಲ್ಪಟ್ಟ 
ಧಾತುವು ತನ್ನು ಉದ್ದೇಶವನ್ನು ಸಾಧಿಸಿತೇ? (ನಾವು ದಿನನಿತ್ಯ 
ಬಳಸುವ ಬೆಂಕಿಕಡ್ದಿಯ ಆವಿಷ್ಠಾರದಲ್ಲ ರಂಜಕವು 
ಬಹುಮುಖ್ಯವಾದ ಒಂದು ಅಂಶವಾಗಿದೆ). 


ಇನ್ನೊ೦ದು ಕಾರಣವೆಂದರೆ ವಿಜ್ಞಾನಿ, ಅಥವಾ 'ಅನ್ಹೇಷಕ' ಇಲ್ಲ 
ಮಾನವೀಯಗೊಳ್ಳುತ್ತಾನೆ. ಒಬ್ಬ ವ್ಯಕ್ತಿ ಏನನ್ನೋ ಸಾಧಿಸುವ 
ಒಂದು ಕಲ್ಪನೆ ಇಟ್ಟುಕೊಂಡು. ಅದನ್ನು ಸಾಧಿಸುವ 
ವಿಧಾನಗಳನ್ನು ಯೋಚಿಸಿ, ಅದಕ್ಕೊಂದು ಕಾರ್ಯವಿಧಾನವನ್ನು 
ರೂಪಿಸಿಕೊಂಡು, ತನ್ನ ವಿಚಾರಗಳನ್ನು ಕ್ರಿಯೆಯಾಗಿ 
ಪರಿವರ್ತಿಸಲು ಪ್ರಯೋಗಾಲಯಪೊಂದನ್ನು ಸಜ್ಜುಗೊಳಸಿ, 
ಪ್ರಯೋಗಗಳನ್ನು ನಡೆಸಿ, ಫಅತಗಳನ್ನು ಪರಿಶೀಅಸಿ, ಅದು 
ವಿಫಲವಾದರೆ ಮರು ಪ್ರಯೋಗಗಳನ್ನು ಮಾಡಿ, 
ಫಲಅತಾಂಶಗಳಗೆ ಅಗತ್ಯವಾದರೆ ಕಾರ್ಯವಿಧಾನಗಳನ್ನು 
ಬದಲಸಿ, ಈ ಎಲ್ಲ ಯತ್ನಗಳ ಕೊನೆಗೆ ಒಂದು ದಿನ ತನ್ನ ಮೂಲ 
ಗುರಿಗಿಂತ ಸಂಪೂರ್ಣವಾಗಿ ಭಿನ್ನವಾದ ಮತ್ತೇನನ್ನೋ 
ಕಂಡುಕೊಳ್ಳುತ್ತಾನೆ. ನೀವು ಪ್ರಯೋಗ ಮಾಡುತ್ತೀರಿ, 
ಫಅತಾಂಶಗಳನ್ನು ಗಮನಿಸಿ ಟಪ್ಪಣಿ ಮಾಡಿಕೊಳ್ಳುತ್ತೀರಿ, 


ಫಲತಾಂಶಗಳು ತೋರಿಸಿದ ಹಾದಿಯಲಿ 
ಮುಂದುವರೆಯುತ್ತೀರಿ. ಆ ಹಾದಿಯಲ್ಲ ನೀವು ಮೊದಲು 
ಊಹಿಸಿದ್ದಕ್ಕಿಂತ ಬೇರೆಯದೇ ಆದ ಅನಿರೀಕ್ಷಿತ ಫಅತಗಳು 
ಎದುರಾಗಬಹುದು, ಆದರೂ, ಸತ್ಯಾಂಶಗಳು ಮತ್ತು 
ಅಂತರ್ಬೋಧೆ ಇವೆರಡೂ ಒಬ್ದಾಗಿ ತೋರಿಸಿದ ದಿಕ್ಕನಲ್ಲ. 
ಬಗೆಹರಿಸಲು ನೋಡುತ್ತಿರುವ ಸಮಸ್ಯೆಯ ಪ್ರರೂಪವನ್ನು 
ನಿರ್ಧರಿಸಲು ಛಲ ಜಡದ ತ್ರಿವಿಕ್ರಮನಂತೆ ನೀವು 
ಮುಂದುವರೆಯುತ್ತೀರಿ - ಇದೇ ವಿಜ್ಞಾನದ ಮೂಲಸತ್ವ. 
ವಿಜ್ಞಾನಿಗಳನ್ನು ಮಾನವೀಯಗೊಳಸುವ ಮೂಲಕ ಅವರು 
ಮಾಡಿದ ಕೆಲಸಗಳನ್ನು ವಿದ್ಯಾರ್ಥಿಗಳು ತಮ್ಮ ಬದುಕಿಗೆ 
ಸಮೀಕರಿಸಲು ನೆರವಾಗುತ್ತೇವೆ. ವೈಜ್ಞಾನಿಕ ಸತ್ಯಗಳನ್ನು 
ನೀರಸ ರೀತಿಯಲ್ಲ ತುರುಕುವುದಕ್ಕೆ ಹೋಪಸಿದರೆ 
ಪರಿಕಲ್ಪನೆಗಳನ್ನು ವಿದ್ಯಾರ್ಥಿಗಳು ಸಮರ್ರವಾಗಿ 
ಅರ್ಥೈಸಿಕೊಳ್ಳಲು ಈ ವಿಧಾನವು ಹೆಚ್ಚು ಸಹಕಾರಿಯಾಗುತ್ತದೆ. 
ತಾವೂ ವಿಜ್ಞಾನಿಗಳಾಗಬೇಕು ಎಂಬ ಪ್ರೇರಣಿಯನ್ನೂ ಅದು 
ನೀಡಬಹುದು! ಕೊಟ್ಟ ಕೊನೆಗೆ, ಮೂತ್ರದ ಪ್ರಯೋಗದಲ್ಲನ 
'ಹಾಸ್ಯಕ್ಕೆ' ಅವರು ನಗಬಹುದು. ಅದು ಹೇಗಿದ್ದರೂ ಒಂದು 
ಚಾರಿತ್ರಿಕ ಸತ್ಯವಾಗಿದೆ. 


ಈ ಘಟನೆ ಹೇಳದ್ದರಿಂದ ಯಾವುದೇ ರೀತಿಯ ಚಾರಿತ್ರಿಕ 
ದಾಖಲೆಗಳು ಇಲ್ಲದಿರುವಂತಹ ವಿಜ್ಞಾನದ ಕುರಿತ ಕಥೆಗಳೂ 
ಕೂಡಾ ಇವೆ ಎಂಬುದನ್ನು ಇಲ್ಲ ಉಲ್ಲೇಖಸಬೇಕಾಗುತ್ತದೆ. ಕೆಲವು 
ಅನ್ನೇಷಣಿಗಳು ನಿಜಕ್ಸೂ ಹೇಗಾದವು ಎಂಬುದು ಯಾರಿಗೂ 
ತಿಆದಿಲ್ಲ. ಬೆಂಕ, ಚಕ್ರಗಳು, ಮಣ್ಣಿನ ಮಡಿಕೆಗಳು, ನೇಯುವುದು 
ಎಲ್ಲ ಠ ವರ್ಗಕ್ಕೆ ಸೇರಿದ ಅನ್ವೇಷಣೆಗಳು. 


ಕಾಲ್ಪನಿಕ ಚರಿತ್ರೆ 


ಕತೆಗಾರಳಾಗಿ ನೋಡಿದರೆ, ದಾಬಲೆಗಆಲ್ಲದ ಈ ಪ್ರಾಚೀನ 
ಅನ್ನೇಷಣಿಗಳ ಲಾಭವನ್ನು ಪಡೆದು ನಾನು ಇಡೀ ಅನ್ಹೇಷಣಿಯ 
ಹಾದಿಯನ್ನು ಕಾಲ್ಪನಿಕವಾಗಿ ಮರುಸೃಷ್ಟಿಸಬಹುದು. ನನ್ನದೇ 
ಪಾತ್ರಗಳನ್ನು ಸೃಷ್ಟಿಸಿಕೊಳ್ಳಬಹುದು. ಅವರ ಮೂಲಕ ನನ್ನದೇ 
ಸಂಭಾಷಣೆಗಳನ್ನು ಹೇಳಸಬಹುದು. ಅವರು ಆಸಕ್ತಿದಾಯಕ 
ರೀತಿಗಳಲ್ಲ ತಮ್ಮ ಲೋಕದೊಂದಿಗೆ ತೊಡಗಿಕೊಂಡು 
ರೋಮಾಂಚಕ ಫಅತವನ್ನು ತಲುಪುವಂತೆ ಮಾಡಬಹುದು. 


ಆದರೆ. ಈ ಅನ್ನೇಷಣಿಗಳು ಹೇಗೆ ಆಗಿರಬಹುದು ಎಂಬುದನ್ನು 
ಕುರಿತು ವಿಜ್ಞಾನಿಗಳು ಅನೇಕ ರೀತಿಯ ಸೈದ್ದಾಂತಿಕ 
ಊಹೆಗಳನ್ನು ಮಾಡಿರುವುದರ ಬಗೆಗೂ ನನಗೆ ಅರಿವಿದೆ. ಈ 


ಊಹೆಗಳೇ ನಮ್ಮ ಕತೆಗೆ ಮೂಲಾಧಾರವಾಗಿ 
ಪರಿಣಮಿಸಬಹುದು. 


ಉದಾಹರಣೆಗೆ ಮಿಂಚಿನಿಂದ ಉಂಬಲಾದ ಬೆಂಕಿಯು ಮೊದಲನ 
ಮಾನವರ ಗಮನವನ್ನು ಸೆಳೆದು ಅದನ್ನು ಕುರಿತು ಮತ್ತಷ್ಟು 
ಶೋಧಿಸಲು ಮತ್ತು ಆ ಶಕ್ತಿಯನ್ನು ಬಳಸಿಕೊಳ್ಳುವ ವಿಧಗಳನ್ನು 
ಹುಡುಕಲು ಪ್ರೇರಣಿಯಾಗಿರುವ ಸಾಧ್ಯತೆ ಇದೆ. ಮೊತ್ತ ಮೊದಲ 


ಬಾರಿಗೆ ಬೆಂಕಿಯನ್ನು ಕಂಡ ಗುಹಾ ಮಾನವರಂತೆ ತಮ್ಮನ್ನು 
ತಾವು ಕಲ್ತಸಿಕೊಳ್ಳಲು ವಿದ್ಯಾರ್ಥಿಗಳಗೆ ಹೇಳಬಹುದು. ಅವರ 
ಪ್ರತಿಕ್ರಿಯೆ ಹೇಗಿರಬಹುದು? ಅವರಿಗೆ ಭಯವಾಗಬಹುದೇ? 
ಉತ್ಸುಕರಾಗಬಹುದೆ? ಅಡವಿಯಲ್ಲ ಉರಿಯುತ್ತಿರುವ ಕೆಂಡವನ್ನು 
ನೋಡಿ ಅವರ ಪ್ರತಿಕ್ರಿಯೆ ಹೇಗಿರುತ್ತದೆ? ಅದನ್ನವರು ಕೈಯ್ಯೂಂದ 
ಮುಟ್ಟಬಹುದೇ? ಅದು ಸುಡುತ್ತದೆ ಎನ್ನುವುದನ್ನು ಅವರು ಅರ್ಥ 
ಮಾಡಿಕೊಳ್ಳಬಲ್ಲರೇ? ಪ್ರಾಣಿಗಳಗೆ ಬೆಂಕ ಕಂಡರೆ ಭಯ. 
ಕಾಡುಪ್ರಾಣಿಗಳ೦ದ ರಕ್ಷಿಸಿಕೊಳ್ಳಲು ಬೆಂಕಿಯನ್ನು ಬಳಸಿ- 
ಕೊಳ್ಳಬಹುದು ಎನ್ನುವುದನ್ನು ಅವರು ಯಾವಾಗ ಅರಿತರು? 
ಅದು ಅರ್ಥವಾದ ನಂತರ ಬೆಂಕಿಯನ್ನು ಮಾಡಲು ಮತ್ತು 
ಅದನ್ನು ಸುರಕ್ಷಿತವಾಗಿ ಉರಿಯುತ್ತಿರುವಂತೆ ನೋಡಿಕೊಳ್ಳಲು 
ಯಾವಾಗ ಕಅತರು? ಪ್ರಯೋಗಗಳನ್ನು ಮಾಡಿ ತಪ್ಪುಗಳ೦ದ 
ಕಅಯುವ ಪ್ರಕ್ರಿಯೆಗಳು ಅಲ ನಡೆದವೆ? ಎಂಬಂತಹ 
ಪ್ರಶ್ನೆಗಳನ್ನು ಅಲ್ಲ ಕೇಳಬಹುದು. ನಂತರ ಶಿಕ್ಷಕರು ಬೆಂಕಿಯನ್ನು 
ಮಾಡಲು ಮತ್ತು ಅದು ಉರಿಯುತ್ತಿರುವಂತೆ ನೋಡಿಕೊಳ್ಳಲು 
ಖೇಕಾಗುವ -ಆಮ್ಲಜನಕ, ಇಂಧನ ಮತ್ತು 8ಡಿ ಈ ಮೂರು 
ಮುಖ್ಯ ಘಟಕಗಳನ್ನು ಒಳಗೊಂಡ 'ಬೆಂಕಿಯ ತ್ರಿಕೋನ'ವನ್ನು 
ಅವರಿಗೆ ಪರಿಚಯುಸಬಹುದು. ಈ ಮೂರರ ಒಂದು ಘಟಕ 
ಇಲ್ಲದಿದ್ದರೂ ಬೆಂಕ ನಂದಿ ಹೋಗುತ್ತದೆ. 


ಸಾಂಪ್ರದಾಯಕವಾಗಿ ಸೀದಾ ಬೆಂಕಿಯ ತ್ರಿಕೋನದೊಂದಿಗೆ 
ಕಅಕೆ ಆರಂಭವಾಗುತ್ತದೆ ಎನ್ನುವುದನ್ನು ಗಮನಿಸಬಹುದು. 
ತನ್ನ ಸೃಜನಶೀಲ ಕ್ಷಣದಲ್ಲ ವಿಶಿಷ್ಟವಾಗಿ ಮಾನವೀಯ ಎನಿಸುವ 
ಆ ಕ್ಷಣದ ಅನ್ಹೇಷಣಿಯ ವಿಸ್ಕಯ ಮತ್ತು ಭಾವವನ್ನು ಪೂರ್ತಿ 
ರಹಿಸದೆ ಸುಮ್ಮನೆ ಉರುಹೊಡೆಯುವುದರೊಂದಿಗೆ ಅದು 
ಪರ್ಯಾವಸಾನಗೊಳ್ಳಬಹುದು. 


ಕಥನದ ಶಕ್ತಿ 


ಇಲ್ಲ ಕೊಟ್ಟ ಎರಡೂ ಉದಾಹರಣಿಗಕಳಲ್ಲ ನೀವು ಗಮನಿಸಿದ 
ಹಾಗೆ ಎರಡು ಬಗೆಯ ಕಥಾ ಕಲ್ಪನೆಗಳನ್ನು ಬಳಸಲಾಗಿದೆ 
ಎನ್ನುವುದು ನಿಮ್ಮ ಗಮನಕ್ಕೆ ಬಂದಿರಬಹುದು. ಮೊದಲನೆಯ 
ಉದಾಹರಣೆಯಲ್ಲ ವಿದ್ಯಾರ್ಥಿಗಳಗೆ ರಂಜಕದ ಅನ್ವೇಷಣೆಯ 
ಹಿಂದಿನ ಕತೆಯನ್ನು ವಿವರಿಸಲಾಗಿದೆ, ಮತ್ತು ಎರಡನೆಯದರಲ್ಲ 
ಮಾನವರು ಮೊತ್ತ ಮೊದಲ ಬಾರಿಗೆ ಬೆಂಕಿಯನ್ನು ಕಂಡಾಗ 
ಆದ ಅನುಭವವನ್ನು. ಅಥವಾ ಆ ದೃಶ್ಯವನ್ನು ಕಲ್ಪಸಿಕೊಂಡು 
ತಮ್ಮದೇ ಸ್ವಂತದ ಕತೆಗಳನ್ನು ಸೃಜಸಿಕೊಳ್ಳಲು 
ಪ್ರೋತ್ಸಾಹಿಸಲಾಗಿದೆ. ಇವೆರಡೂ ಕಥನಗಳು ವಿದ್ಯಾರ್ಥಿಗಳ 
ಮನಸ್ಸನ್ನು ತೆರೆದು ಅವರ ಕುತೂಹಲವನ್ನು ಕೆರಳಸುವಲ್ಲ 
ಯಶಸ್ವಿಯಾಗುತ್ತವೆ. ಅದರ ಪ್ರಭಾವವು ಪರಿಣಾಮಕಾರಿಯಾಗ- 
ಬೇಕೆಂದರೆ ಕತೆಯನ್ನು ಹೇಗೆ ಕಟ್ಟುತ್ತೇವೆ ಎನ್ನುವುದು ಬಹಳ 
ಮುಖ್ಯವಾಗುತ್ತದೆ. 


ಕತೆಯೊಂದರ 'ಸಜ್ಜಕೆ' ಮತ್ತು 'ಪಾತ್ರ ಚಿತ್ರಣ' ಕಥನದ ಎರಡು 
ಮುಖ್ಯ ಅಂಶಗಳು. ಸಜ್ಜಿಕೆಯು ಕತೆಯೊಂದರ ಸ್ಥಳ, ಅಂದರೆ 


ಕತೆಯು ಎಲ್ಲ ನಡೆಯುತ್ತದೆ ಎನ್ನುವುದಕ್ಕೆ ಸಂಬಂಧಿಸಿದೆ. 
ರಂಜಕದ ಕತೆಯಲ್ಲ ಪ್ರಯೋಗಾಲಯವು ಸಜ್ಜಕೆಯಾಗಿದೆ. ಪಾತ್ರ 
ಚಿತ್ರಣವೆಂದರೆ ಆ ಕತೆಯೊಳಗೆ ಬರುವ ಜನರು, ಅವರ 
ಪ್ರೇರಣಿಗಳು. ಅವರ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದೆ. ರಂಜಕದ 
ಕತೆಯಲ್ಲ ಬರುವ ಹೆನ್ನಿಗ್‌ ಬ್ರಾಂಡ್ಗ ವ್ಯಕ್ತಿತ್ತವನ್ನು ಪಲ್ಲ 
ಹಾಸ್ಯಭರಿತವಾಗಿದ್ದರೂ ಬಹಳ ಛಲವಂತ ಎಂಬಂತೆ 
ಚಿತ್ರಿಸಲಾಗಿದೆ. ಬೆಂಕಿಯ ಅನ್ನೇಷಣಿಯ ಕತೆಯಲ್ಲ ಮೊದಲ 
ಬಾರಿ ಬೆಂಕಿಯನ್ನು ಮುಲ್ಣದ ಮನುಷ್ಯನನ್ನು ಬಹಳ 
ಧೈರ್ಯವಂತ ಎಂಬಂತೆ, ಹಾಗೂ ಆ ಅನುಭವದಿಂದ ಪಾಠ 


ಕಅತವನನ್ನು ವಿವೇಕಿ ಎಂಬಂತೆಯೂ ಚಿತ್ರಿಸಬಹುದು. 


ಸಮುದ್ರದ ಉಬ್ಬರವಿಆತಗಳ ಪರಿಕಲ್ಲನೆಯನ್ನು ವಿವರಿಸುವ 
ಕತೆಗೆ ಸಮುದ್ರ ತೀರಕ್ಕೆ ಭೇಟ ನೀಡುವ ಸನ್ನಿವೇಶವು ಒಂದು 
ಉತ್ತಮ ಸಣ್ಜಕೆಯಾಗುತ್ತದೆ. ಕಡಲ ತೀರದಲ್ಲ ಆಡುತ್ತಿರುವ 
ಸೂಕ್ಷ್ಯಗ್ರಾಜ ಮಕ್ಕಳ ಗುಂಪೊಂದು ಆ ಕತೆಯ 
ಪಾತ್ರಗಳಾಗಬಹುದು. ಸೂರ್ಯ ಬಾನಂಚಿನಲ್ಲ ಇಆಯುತ್ತಿದ್ದಂತೆ 
ತೀರದಲ್ಲ ಅಲೆಗಳು ಮುಂದೆ ಬರುತ್ತಿರುವುದನ್ನು ಮಕ್ಕಳು 
ಗಮನಿಸಬಹುದು. ನೀರು ಮೊದಲು ಒಣಗಿದ್ದ ಪ್ರದೇಶವನ್ನೆಲ್ಲ 
ಆಕ್ರಮಿಸಿಕೊಳ್ಳುತ್ತಿರುವುದನ್ನು ಅವರು ಗಮನಿಸಬಹುದು. ಹಿಂದೆ 
ಬನ್ನಿ ಎಂದು ತಂದೆತಾಯುಯರು ಮಕ್ಕಳನ್ನು 
ಎಚ್ಚರಿಸುತ್ತಿರಬಹುದು. ಮರುದಿನ ಕಡಲ ನೀರು ಹಿಂದೆ ಸರಿದ 
ಮೇಲೆ ಮತ್ತೆ ಭೇಟ ನೀಡಬಹುದು. ಅಲೆಗಳು ಯಾಕೆ ಹಿಂದೆ 
ಸರಿದವು? ಪ್ಪಲ್ಲ ಹೊತ್ತಿನ ನಂತರ ಮರಳ ತೀರದತ್ತ ಯಾಕೆ 
ಬರುತ್ತವೆ? ಎಂಬ ಪ್ರಶ್ನೆಗಳನ್ನು ಕೇಳಬಹುದು. 


ಇದೇ ಸಜ್ಜಕೆಯನ್ನು ರಸಾಯನಶಾಸ್ತ್ರದ ತರಗತಿಯಲ್ಲ 
ಸಮುದ್ರದ ನೀರಿನಿಂದ ಉಪ್ಪನ್ನು ಹೇಗೆ ತಯಾರಿಸಲಾಗುತ್ತದೆ 
ಎನ್ನುವುದನ್ನು ವಿವರಿಸಲು ಬಳಸಬಹುದು: ಭೌತಶಾಸ್ತ್ರದ 
ತರಗತಿಯಲ್ಲ ಸಮುದ್ರದ ಮಟ್ಟ ಮತ್ತು ಎತ್ತರವನ್ನು ವಿವರಿಸಲು 
ಬಳಸಬಹುದು ಮತ್ತು ಮರಳ ಜೀವಶಾಸ್ತದ ತರಗತಿಯಲ್ಲ 
ಸಮುದ್ರದಲ್ಲ ವಾಸಿಸುವ ಮೃದ್ಧಂಗಿಗಳನ್ನು (crustaceans) 
ಪರಿಚಯುಸಲೂ ಬಳಸಬಹುದು. ಕತೆಯಲ್ಲ ಹೀಗೆ ಸಂದರ್ಭಕ್ಕೆ 
ತಕ್ಷಂತೆ ಮಕ್ಕಳ ಗಮನಿಸುವಿಕೆ ಹಾಗೂ ಮಕ್ಕಳ ಪೋಷಕರು 
ಮಾಹಿತಿಯನ್ನು ಒದಗಿಸುವುದು ಅಥವಾ ಎಚ್ಚರಿಕೆಯನ್ನು 
ನೀಡುವುದು ಹೀಗೆ ಈ ಅಂಶಗಳು ಪಮನರಾವರ್ತನೆಯಾಗ- 
ಬಹುದು. ಮಕ್ಕಳಗೆ ಅದು ಅಚ್ಚರಿಯನ್ನುಂಟು ಮಾಡುತ್ತದೆ. 
ಮಕ್ಕಳಗೆ ಪರಿಚಿತವಿರುವ ದೃಶ್ಯವನ್ನು ಸೃಷ್ಟಿಸುವ ಮೂಲಕ 
ಮತ್ತು ಒಂದು ಪರಿಚತ ಘಟನೆಯತ್ತ ಅವರ ಗಮನವನ್ನು 
ಸೆಳೆಯುವ ಮೂಲಕ ನಾವು ಅವರ ಕುತೂಹಲವನ್ನು 
ಕೆರಳಅಸುತ್ತೇವೆ. 


ಹೀಗೆ ಅವರು 'ಹೀಗಾಗುವುದಕ್ಕೆ ಏನೋ ಕಾರಣವಿದೆ, ಇದು 
ಅದರ ಹಿಂದಿರುವ ವಿಜ್ಞಾನ -ಎಂಬ ರೀತಿಯ ವಿಚಾರಗಳನ್ನು 
ಮಾಡಲು ನಾವು ಅನುವು ಮಾಡಿಕೊಡುತ್ತೇವೆ. ಅದೇ 
ಸಂದರ್ಭವನ್ನು ಬಳಸಿಕೊಂಡು ಶಿಕ್ಷಕರು ಆ ಪರಿಕಲ್ಪನೆಗಳ 


ವೈಜ್ಞಾನಿಕ ವಿವರಣೆಯನ್ನು ಮಕ್ಕಳಗೆ ಕಲಸಲು 
ಆರಂಭಸಬಹುದು. ಅಧ್ಯಾಯ ಅಲ್ಲಗೆ ಮುಗಿಯುತ್ತದೆ! 
ಈ ಕಥನವನ್ನು ವರ್ಷವಿಡೀ ಮುಂದುವರೆಸಿಕೊಂಡು 


ಹೋಗುವುದು ಬೋಧನೆಗೆ ಇನ್ನೂ ಹೆಚ್ಚನ ರೀತಿಯಲ್ಲ ಸಹಾಯ 
ಮಾಡಬಹುದು. ತರಗತಿಯು ಬೇಸರಗೊಂಡಾಗ, ಅಥವಾ 
ಅವರ ಗಮನ ಎಲ್ಲೆಲ್ಲಗರೋ ಹೋದಾಗ ಶಿಕ್ಷಕರು ಈ ಕತೆಯನ್ನು 
ಬೇರೆ ಸಜ್ಜಕೆಯೊಂದಿಗೆ ಮರಳ ಪ್ರಸ್ತಾಪಿಸಿ ಮಕ್ಕಳ ಗಮನವನ್ನು 
ಪಾಠದತ್ತ ಸೆಕೆಯಬಹುದು. 


ಕಥನ ಸೂತ್ರಗಳು 


ತರಗತಿ ನಡೆಯುತ್ತಿರುವಾಗ ಶಿಕ್ಷಕರು ತಕ್ಷಣಕ್ಕೆ ಕತೆಗಳನ್ನು 
ಸೃಜಸಲು ಅನುಕೂಲವಾಗುವಂತೆ ಕೆಲವು ತಂತ್ರಗಳನ್ನು ಕೆಳಗೆ 
ನೀಡಲಾಗಿದೆ. ಅದರ ಜೊತೆಗೆ ಹೆಚ್ಚಿನ ಕತೆಗಳು ಬೇಕಾದರೆ ಈ 


ಲೇಖನದ ಕೊನೆಯಲ್ಲ ಕೆಲವು ಸಂಪನ್ಮೂಲಗಳನ್ನೂ 
ನೀಡಲಾಗಿದೆ. 
1 ಕತೆಗೆ ಒಂದು ಮುಖ್ಯ ಪಾತ್ರ ಖೇಕಾಗುತ್ತದೆ, 


ಕಥಾನಾಯಕನ ರೀತಿಯಲ್ಲ. ಅದರ ಜೊತೆಗೆ ಅಗತ್ಯವಿದ್ದರೆ 
ಕೆಲವು ಹೋಷಕ ಪಾತ್ರಗಳನ್ನೂ ಸೇರಿಸಿಕೊಳ್ಳಬಹುದು. 
ಆದರೆ ಎರಡಕ್ಕಿಂತ ಹೆಚ್ಚಿನ ಪಾತ್ರಗಳು ಬೇಡ. 

2. ಕತೆಯ ಅದಿ. ಅಂತ್ಯ ಮತ್ತು ಮಧ್ಯಭಾಗಗಳ 
ರೂಪರೇಖೆಯನ್ನು ನಿರ್ಧರಿಸಿಕೊಳ್ಳ. 


ಅ. ಆದಿಯು ಈ ಕೆಳಗಿನ ಎರಡರ ಯಾವುದಾದರೂ 

ಆಗಬಹುದು. 

1 ನಾಯಕ ಎದುರಿಸುವ ಒಂದು ಸಮಸ್ಯೆ. 

2. ನಾಯಕ ಒಂದು ವಿಚಿತ್ರವೆನಿಸಿದ. ಆದರೆ ಸ್ವಾಭಾವಿಕವಾಗಿ 
ಘಟಸಿದ ವಿದ್ಯಮಾನವೊಂದನ್ನು ನೋಡುತ್ತಾನೆ/ಕೆ. ನಂತರ 
ಅದು ಏನಿರಬಹುದು ಎಂದು ಅಚ್ಚರಿ ಪಡುತ್ತಾನೆ/ಕೆ. 


ಬ. ಮಧ್ಯಭಾಗವು ಈ ಎರಡರಲ್ಲ ಯಾವುದಾದರೂ ಒಂದು 
ಆಗಬಹುದು. 

1 ನಾಯಕ ಆ ಸಮಸ್ಯೆಯನ್ನು ಪರಿಹರಿಸಲು ನೋಡಬಹುದು. 

2. ಆ ವಿಚಿತ್ರ ವಿದ್ಯಮಾನಕ್ಕೆ ಇರಬಹುದಾದ ವಿವರಣಿಗಳನ್ನು 
ಕುರಿತು ನಾಯಕ ಯೋಚಿಸಬಹುದು. ಜೊತೆಗೆ, ಅದನ್ನು 
ಕುರಿತು ಪ್ರಯೋಗಗಳನ್ನು ಮಾಡಬಹುದು, ನಂತರ ಅವನ 
ವಿಚಾರಗಳನ್ನು ಇನ್ನಷ್ಟು ಬೆಳೆಸಬಹುದು. 

ಕ. ಸಮಸ್ಯೆಗೆ ಪರಿಹಾರವನ್ನು  ಕಂಡುಕೊಳ್ಳುವುದರಲ್ಲ 
ಕೊನೆಯಾಗಬಹುದು. ಪರಿಹಾರವು ಮೊದಲದ್ದ ಸಮಸ್ಯೆಗೇ 
ಸಿಗಬಹುದು. ಅಥವಾ ಭನ್ನವಾದ. ಹೊಸತೇ ಆದ 
ಇನ್ನೊ೦ದು ಉತ್ಸುಕ ರೀತಿಯಲ್ಲ ಪರಿಹಾರ ಸಿಗಬಹುದು. 
ಸಾರಾಂಶ ರೂಪದಲ್ಲ ಹೇಳುವುದಾದರೆ, ಕತೆ ಹೇಳುವ 
ವಿಧಾನವು ವಿಜ್ಞಾನ ತರಗತಿಯ ಬೋಧನೆಗೆ ಈ ಕೆಳಗಿನ 
ರೀತಿಯಲ್ಲ ಲಾಭವನ್ನುಂಟುಮಾಡುತ್ತದೆ: 


ಕಲತಿದ್ದನ್ನು ನೆನಪಿಟ್ಟುಕೊಳ್ಳಲು ಮತ್ತು ಮರುನೆನಪಿಸಿ- 
ಕೊಳ್ಳಲು ಸಹಾಯ ಮಾಡುತ್ತದೆ. 

ಸತ್ಯ ಸಂಗತಿಗಳನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ 
ಬದುಕಿಗೆ ಅನ್ಹಯುಸಿಕೊಳ್ಳಲು ಸಹಾಯ ಮಾಡುತ್ತದೆ. 
ಸಿದ್ದಾಂತ ಮತ್ತು ವಾಸ್ತವದ ನಡುವಿನ ಅಂತರವನ್ನು ಕಡಿಮೆ 
ಮಾಡುತ್ತದೆ. 

ಕಲ್ಪನೆಗೆ ಗ್ರಾಸವಾಗುತ್ತದೆ ಮತ್ತು ಪ್ರಂತದ ವಿಚಾರಶಕ್ತಿಗೆ 


ತರಗತಿಯಲ್ಲ ನಾವು ಕಲಸುವ ಪ್ರತೀ ಪರಿಕಲ್ಪನೆಗೂ 
ಒಂದೊಂದು ಕತೆಯನ್ನು ಹೇಳುವುದು 
ಪ್ರಾಯೋಗಿಕವಾಗಿ ಆಗದ ಮಾತು. ಅಲ್ಲಿ 
ಸಂತುಲನವನ್ನು ಕಾಯ್ದುಕೊಳ್ಳುವುದು ಅವಶ್ಯ. ಬಹುಶಃ 
ಪಠ್ಯಪುಸ್ತಕದ ಒಂದು ಮುಖ್ಯವಾದ ಅಧ್ಯಾಯವನ್ನು 
ಬೇಕಾದರೆ ಕತೆಯ ಮೂಲಕ ಆರಂಭಸಬಹುದು, ಒಮ್ಮೆ 


ಘೋಷಣೆಯನ್ನು ಒದಗಿಸುತ್ತದೆ. ಮಕ್ಕಳ ಗಮನ ಪಾಠದ ಮೇಲೆ ಕೇಂದ್ರಿತವಾಯುತು 
*« ಪ್ರಾಯಶಃ, ಭವಿಷ್ಯದ ವಿಜ್ಞಾನಿಗಳ ಸೃಷ್ಟಿಗೆ ಕಿಡಿಯನ್ನು ಎನಿಸಿದರೆ, ಅದೇ ಸಂದರ್ಭದ ಲಾಭ ಪಡೆದು ನಂತರದ 
ಹೊತ್ತಿಸುತ್ತದೆ! ಪರಿಕಲ್ಪನೆಗಳನ್ನು ಕಅಸುತ್ತ ಹೋಗಬಹುದು. ಕೆಲವು 
ತರಗತಿಗಳ ನಂತರ ತರಗತಿಯನ್ನು ಪುನಶ್ಲೇತನ- 
ಗೊಳಸಲು ಮತ್ತೊಂದು ಕತೆಯನ್ನು ಪರಿಚಯುಸ- 
ಬಹುದು. ಅಗತ್ಯಕ್ಕೆ ತಕ್ಕಂತೆ ಸ್ವಲ್ಪ ಭನ್ನ ಕಥನಗಳನ್ನು 
ಸೇರಿಸಿ ಅದೇ ಕತೆಯನ್ನೇ ಇನ್ನೂ ಹಲವು ಬಗೆಯ 
ಪರಿಕಲ್ಪನೆಗಳನ್ನು ಕಅಸಲು ಬಳಸಬಹುದು. 
ಪರಾಮರ್ಶನಗಳು: 


A Brief History of Nearly Everything by Bill Bryson 
The Story of Science series by Joy Hakim 
The Disappearing Spoon by Sam Kean 


Teaching Science With Stories. UTA Online. 
https://academicpartnerships.uta.edu/articles/education/teaching-science-with-stories.aspx 


The Story Behind the Science. How Science Works. 
https://www.storybehindthescience.org/how-science-works 


i ಲೇಬಕರು The Spark That Changed Everything ನಲ್ಲ ಇವುಗಳನ್ನು ಇನ್ನಷ್ಟು ಶೋಧಿಸಿದ್ದಾರೆ. 


ವೀಣಾ ಪ್ರಸಾದ್‌ ಅವರು CrowdANALYTIX ಸಂಸ್ಥೆಯಲ್ಲ ಕಂಟೆಂಟ್‌ ಮತ್ತು ಕಮ್ಯುನಿಕೇಷನ್ಹ್‌ನ ನಿರ್ದೇಶಕರಾಗಿದ್ದಾರೆ. ಮೂಲತಃ 
ವಿಜ್ಞಾನ, ತಂತ್ರಜ್ಞಾನ. ಗಣಿತ, ಇಂಜನಿಯರಿಂಗ್‌ ಕ್ಷೇತ್ರದ ಬರಹಗಾರರಾಗಿರುವ ವೀಣಾ ಪ್ರಸಾದ್‌ ಅವರ ಆಸಕ್ತಿ, ಕಾದಂಬರಿ, 
ಜೀವನಕಥನಗಳು ಮತ್ತು ಕೆಲವೊಮ್ಮೆ ಗೀತರಚನೆ ಕ್ಷೇತ್ರಕ್ಸೂ ಹರಡಿಕೊಂಡಿದೆ. ಸಂಕೀರ್ಣವಾದ ವಿಷಯಗಳ ಬರವಣಿಗೆಯಲ್ಲ ವೀಣಾ 
ಅವರಿಗೆ ಆಸಕ್ತಿಯಿದ್ದು, ಅವನ್ನು ಅವರು ಸರಳವಾದ ಹೃದ್ಯ ಗದ್ಯದಲ್ಲ ಮಂಡಿಸುತ್ತಾರೆ. The Spark That Changed Everything 
ಎನ್ನುವುದು ಇತಿಹಾಸ ಮತ್ತು ವಿಜ್ಞಾನದ ಜೀವಂತಿಕೆ ಉಸುವಂತೆ ಬರೆದ ವಾಸ್ತವ ಮತ್ತು ಕಾಲ್ದನಿಕತೆಯ ಸಂಯೋಜತ ಕೃತಿಯಾಗಿದೆ. 
ವೀಣಾ ಅವರು ಕಂಪ್ಯೂಟರ್‌ ಸೈನ್‌ ಇಂಜನಿಯರಿಂಗ್‌ನಲ್ಲ ಸ್ನಾತಕ ಪದವಿ ಮತ್ತು ಇಂಗ್ಲಿಷ್‌ ಸಾಹಿತ್ಯದಲ್ಲ ಸ್ನಾತಕೋತ್ತರ ಪದವಿ 
ಪಡೆದಿದ್ದಾರೆ. ಅವರನ್ನು ೪ೀna.1pmail.ಲಂm ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಪ್ರಜ್ಞಾ ಎಲ್‌ ಎಸ್‌ | ಪರಿಶೀಲನೆ: ಚಂದ್ರಶೇಖರ ಮಂಡೆಕೋಲು 


